ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 556 

2. ಮಾನ್ಯ ಸದಸ್ಕರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಯಿಂದ ಚುನಾಯಿತರಾದವರು) 

3 ಉತ್ತರಿಸುವ ದಿನಾಂಕ : 16.12.2021 

4. ಉತ್ತರಿಸುವ ಸಚಿವರು : ಗೃಹ ಸಚಿವರು 


ನಹನ ಮತ್ತು ಡಗ್ಸ್‌ ಪಾರ್ಟಿಗಳು 
ಎಗ್ಗಿಲ್ಲದೆ ನಡೆಯುತ್ತಿದ್ದು, ಯುವ 
ಜನಾಂಗ ಅಡ್ಡದಾರಿ ತುಳಿಯುತ್ತಿರುವ , 
ವಿಚಾರ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಲ್ಲ, ಡಗ್ಸ್‌ (ಮಾಧಕ ವಸ್ತುಗಳ) ಮಾದಕ ದವ್ನ ಪದಾರ್ಥಗಳ ವಹಿವಾಟನ್ನು ತಡೆಗಟಲು ಹಾಗೂ ಪತೆ 
ಕಳ್ಳ ಸಾಗಾಟ, ಮಾರಾಟ ಮತ್ತು `ಡ್ರಗ್ಸೆ| ಮಾಡಲು ಹಾಗೂ ಹದಿಹರೆಯದ ಯುವಕ ಮತು” ಯುವತಿಯರು. 
ಮು ವ 
ಪಾರ್ಟಿಗಳನ್ನು ಯಶಸ್ವಿಯಾಗಿ ತಡೆಯಲು | ಇಂತಹ ದುಶ್ನಟಗಳಿಂದ ತಡೆಗಟ್ಟುವ ಸಲುವಾಗಿ ಎಲ್ಲಾ ರೀತಿಯ 
ಸರ್ಕಾರ ತೆಗೆದುಕೊಂಡ ಕಠಿಣ ಸಾಧ್ಯವಿರುವ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. 
ಸನಾಗಳ್ನಾ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾದಕ ದ್ರವ್ಯ (ಡ್ರಗ್ಸ)ಗಳ ಮಾರಾಟ ಮತ್ತು 
ಸೇವಿಸುವವರ ಬಗ್ಗೆ ಮಾಹಿತಿ ಸಂಗಹಿಸುವಂತ ತಲೆಮರೆಸಿಕೊಂಡಿರುವ 
ಆರೋಪಿಗಳನ್ನು ಪತ್ತೆಹಚ್ಚಲು ಸೂಚಿಸಲಾಗಿದೆ. 
ಮಾದಕ ವಸ್ತುಗಳ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣಗಳ 
ತನಿಖೆಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಲು 
ತನಿಖಾಧಿಕಾರಿಗಳಿಗೆ ಅಗತ್ಯ ತರಬೇತಿ ಕಾರ್ಯಾಗಾರಗಳನ್ನು 
ಆಯೋಜಿಸಲಾಗುತ್ತಿದೆ. 
ಬಾರ್‌ ಮತ್ತು ರೆಸ್ಟೋರೆಂಟ್‌, ಕಾಫಿ-ಡೇ, ಪಬ್‌, ಡಾನ್ಸ್‌ಬಾರ್‌ 
ಮುಂತಾದ ಯುವಕರು ಹೆಚ್ಚಾಗಿ ಸೇರುವ ಸ್ಥಳಗಳು, ಶಾಲಾ ಕಾಲೇಜು 
ಆವರಣ, ಬಸ್‌ ನಿಲ್ದಾಣ ಹಾಗೂ ಇನ್ನಿತರೆ ಪ್ರದೇಶಗಳಲ್ಲಿ ಮಾದಕ ದ್ರವ್ಯ 
ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ 
ಕಾನೂನಿನ ರೀತಿ ಕ್ರಮ ಜರುಗಿಸಲಾಗುತ್ತಿದೆ 
ವಿದೇಶಿಯರು ವಿಶೇಷವಾಗಿ ನೈಜೀರಿಯ ಪ್ರಜೆಗಳು ಮಾದಕ ವಸ್ತುಗಳ 
ಮಾರಾಟ/ಸೇವನೆಯ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಯಾವ 
ಮೂಲಗಳಿಂದ ಮಾದಕ ವಸ್ತುಗಳ ಸರಬರಾಜಾಗುತ್ತಿರುವ ಬಗ್ಗೆ 
ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಸೂಚಿಸಲಾಗಿರುತ್ತದೆ. 
ಮಾದಕ ದ್ರವ್ಯದ ಸೇವನೆಯಿಂದ ಆಗುವ ದುಷ್ನರಿಣಾಮಗಳ ಬಗ್ಗೆ 
ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಶಾಲಾ-ಕಾಲೇಜುಗಳಲ್ಲಿ ಡ್ರಗ್‌ 
ಅವೇರ್‌ನೆಸ್‌ ಪ್ರೋಗ್ರಾಮ್‌ ಅನ್ನು ನಡೆಸಿ, ವಿದ್ಯಾರ್ಥಿಗಳಲ್ಲಿ ಅರಿವು 
ಮೂಡಿಸಲು ಕ್ರಮ ' ಕೈಗೊಳ್ಳಲಾಗುತ್ತದೆ. 


+ 


pe 


> 


l- 


ಠಾಣಾ ಸರಹದ್ದುಗಳಲ್ಲಿ ಹೊಯ್ದಳ, ಚೀತಾ, ಅಧಿಕಾರಿ ಮತ್ತು 
ಸಿಬ್ಬಂದಿಗಳು ಗಸ್ಸಿನಲ್ಲಿರುವ ಸಮಯದಲ್ಲಿ ಶಾಲಾ, ಕಾಲೇಜುಗಳ ಬಳಿ 
ಸೂಕ್ಷವಾಗಿ ಗಮನಿಸಿ ಅಪರಿಚಿತ ವ್ಯಕ್ತಿಗಳ ಮಾಹಿತಿ ಸಂಗ್ರಹಿಸುವಂತೆ 
ಸೂಚಿ ಚಿಸಲಾಗಿದೆ. 


ಪ್ರತಿ ವರ್ಷ ಜೂನ್‌-26 ರಂದು ಅಂತರಾಷ್ಟ್ರೀಯ ಮಾದಕ ವಸ್ತು 
ಸೇವನೆ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡುತ್ತಿದ್ದು [ee ಸಂಬಂದ 
ಠಾಣಾಧಿಕಾರಿಗಳು ತಮ್ಮ ‘ ವ್ಯಾಪ್ತಿಯಲ್ಲಿ” 'ಬರುವ ಶಾಲಾ 
ಕಾಲೇಜುಗಳಿಗೆ ಭೇಟಿ ಇಡಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ 
ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ 
ಮಾದಕ ವಸ್ತುಗಳನ್ನು ಸೇವನೆ ಮಾಡದಂತೆ ಅವರುಗಳಿಗೆ ಸೂಕ್ತ ಸಲಹೆ 
ಸೂಚನೆಗಳನ್ನು ನೀಡಲಾಗುತ್ತಿರುತ್ತೆ, 

ಪ್ರಮುಖವಾಗಿ ಪಟ್ಟಣ ಪ್ರದೇಶಗಳಲ್ಲಿ ಶಾಲಾ ಕಾಲೇಜು, ನರ್ಸಿಂಗ್‌ 
ಕಾಲೇಜುಗಳ, ಹಾಸ್ಟಲ್‌ಗಳ, ಪ್ರವಾಸಿ ತಾಣಗಳ ಸಮೀಪ ನಡೆಸುತ್ತಿರುವ 
ಹೋಟೇಲ್‌/ಡಾಭಾಗಳೆ, ಪೆಟ್ಟಿಗೆ ಅಂಗಡಿಗಳ, ಚಹಾ ಅಂಗಡಿಯ 
ಮಾಲೀಕರಿಗೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡದಂತೆ ಸೂಕ್ತ 
ಎಚ್ಚರಿಕೆಗಳನ್ನು ನೀಡಲಾಗಿರುತ್ತದೆ. 

ರಾಜ್ಯದಲ್ಲಿ dei ಮಾದಕ ವಸ್ತುಗಳ ಸ ಸಾಗಟಣೆ/ವ್ಯಸನದ ಬಗ್ಗೆ 
ರಹಸ್ಯ ಮಾಹಿತಿಗಳನ್ನು ಟೋಲ್‌ ಫ್ರೀ ಸಂಖ್ಯೆ 1908 ದೂರವಾಣಿಯ 
ಮುಖಾಂತರ E. ಮಾಹಿತಿ ನೀಡುವ ಸೌಲಭ್ಯವನ್ನು 
ಒದಗಿಸಲಾಗಿರುತ್ತದೆ. 

ಮಾದಕ ವಸ್ತುಗಳು(ಗಾಂಜಾ) ಸರಬರಾಜು ಆಗುವ ಮಾರ್ಗಗಳ ಮೇಲೆ 
ತೀವ್ರ ನಿಗಾವಣೆ ಇಡಲಾಗಿದೆ. 

ಡಾರ್ಕ್‌ ನೆಟ್‌ (D೩rkಗೀ!), ಮುಖಾಂತರ ಡ್ರಗ್ಸ್‌ ಸರಬರಾಜು 
ಜಾಲವನ್ನು ಪತ್ತೆ ಮಾಡಿ ಕಾನೂನು ಕ್ರಮಕ್ಕೆ ಕೈಗೊಳ್ಳಲಾಗಿರುತ್ತದೆ. 
ಏದೇಕಗಳಿಂದ ಪೋಸ್ಟಲ್‌/ಕೊರಿಯರ್ಸ್‌ ಭನಲಾವತಟ ಡ್ರಗ್ಸ್‌ ಸರಬರಾಜು 
ಮಾಡುತ್ತಿದ್ದ ಜಾಲಗಳ “ಮೇಲೆ ನಿಗಾ ಔಡಲಾಗಿದೆ. 

ರಾಜ್ಯದಲ್ಲಿ ಡ್ರಗ್ಸ್‌ ಅಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ 
ಸಲುವಾA NCB, DRI, Customs, Railway, Education 
ಇಲಾಖೆಗಳ ಅಧಿಕಾರಿಗಳ ಸಮನ್ವಯ ಸಭೆಯನ್ನು ನಡೆಸಲಾಗಿದೆ. 
ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ಮತ್ತು ಮಾರಾಟ ತಡೆಗಟ್ಟುವ 
ಸಲುವಾಗಿ, ರಾಣ ಮಟ್ಟದಲ್ಲಿ ಬಾತ್ಮಿದಾರರಿಂದ ಗೌಪ್ಯ ಮಾಹಿತಿಯನ್ನು 
ಸಂಗಹಿಸಲಾಗುತ್ತಿದೆ. 

ಮಾದಕ ದ್ರವ್ಯ ವ್ಯಸನದ ದುಷ್ಪರಿಣಾಮದ ಕುರಿತು ಸಾರ್ವಜನಿಕರ ಗಮನ 
ಸೆಳೆಯಲು ಬ್ಯಾನರ್‌, ಪೋಸ್ಟರ್‌ಗಳನ್ನು ಜನಸಂದಣಿ ಇರುವ ಸ್ಥಳಗಳಲ್ಲಿ 
ಪ್ರದರ್ಶಿಸಿ ಅರವು ಮೂಡಿಸಲಾಗಿರುತ್ತದೆ. 

ಕೊಳಚೆ ಪ್ರದೇಶಗಳಲ್ಲಿ ಸಾರ್ವಜನಿಕ ಸಭೆ, ಮೆರವಣಿಗೆಗಳನ್ನು 
ನಡೆಸುವುದರ ಮೂಲಕ ವ್ಯಾಪಕ ಪ್ರಚಾರ ಕೈಗೊಳ್ಳಲು ಹಾಗೂ 
ಸಾರ್ವಜನಿಕರಲ್ಲಿ ಮಾದಕ ವಸ್ತುಗಳ ಸೇವನೆ ವಿರುದ್ದ ಜಾಗೃತಿ 
ಮೂಡಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 

ಠಾಣಾ ಸರಹದ್ದಿನ ಬೀಟ್‌ ಮತ್ತು ಸಬ್‌-ಬೀಟ್‌ಗಳಲ್ಲಿ ಆಗ್ಗಿಂದಾಗ್ಗೆ 
ಸಭೆಯನ್ನು ನಡೆಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ 


ರಾಜ್ಯವನ್ನೆ ತಲ್ಲಣ ೪ಸಿದ್ದ ಕ್ಯು 2021ರಲಿ ಬೆಂಗಳೊರು ರದಲ್ಲ 02 1 - ್ರಾಫೈಲ್‌ ಡ್ರಗ್ಸ್‌ ಪ್ರಕರಣಗಳು 
ಪ್ರೊಫೈಲ್‌ ಡ್ರಗ್ಸ್‌ ಪ್ರಕರಣಗಳ ತನಿಖೆ ದಾಖಲಾಗಿದ್ದು ಅವುಗಳ ವಿವರ ಈ ಕೆಳಕಂಡಂತಿರುತ್ತದೆ. 

ಯಾವ ಹಂತದಲ್ಲಿದೆ ಹಾಗೂ ಎಷ್ಟು ಪ್ರಕರಣ-1 

ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಎಷ್ಟು ನ್ಯಾಯಾಲಯದ ವಿಚಾರಣೆಯಲ್ಲಿದ್ದು 27 ಜನ ಅಪರಾಧಿಗಳ ಪೈಕಿ 23 


ಪ್ರಕರಣಗಳ ತನಿಖೆ ನಡೆಯುತ್ತಿದೆ; ಎಷ್ಟು ಟ್‌ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುತ್ತಾರೆ. 
ಪ್ರಕರಣಗಳಲ್ಲಿ ಆರೋಪಿಗಳಿಗೆ "ಜಾಮೀನು 
ದೊರೆತಿದೆ; ನಾ 


ಫ್‌ಎಸ್‌ಎಲ್‌ ವರದಿ ಬಾಕಿ ಇದ್ದು ಇಬ್ಬರು ಅಪರಾಧಿಗಳು ಜಾಮೀನಿನ 
ದ ಬಿಡುಗಡೆಯಾಗಿರುತ್ತಾರೆ. 


2019ರಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ 01 ಹೈ ಪ್ರೊಫೈಲ್‌ ಡ್ರಗ್ಸ್‌ ಪ್ರಕರಣ 
ದಾಖಲಾಗಿದ್ದು ಅದರ ವಿವರ "ಈ ಕೆಳಕಂಡಂತಿರುತ್ತದೆ. 

ನ್ಯಾಯಾಲಯದ ವಿಚಾರಣೆಯಲ್ಲಿದ್ದು 3 ಜನ ಅಪರಾಧಿಗಳು ಜಾಮೀನಿನ 
ಮೇಲೆ ಬಿಡುಗಡೆಯಾಗಿರುತ್ತಾರೆ. 


* 2020 ರಲ್ಲಿ ಕಾರವಾರ ಜಿಲ್ಲೆಯ ಅಂಕೋಲಾ ಹೊಲೀಸ್‌ 
ಠಾಣೆಯಲ್ಲಿ ದಾಖಲಾದ 01 ಸಂಖ್ಯೆ ಎನ್‌ಡಿಪಿಎಸ್‌ ಪ್ರಕರಣವು 
ಬಿ-ರಿಪೋರ್ಟ್‌ನೊಂದಿಗೆ ಮುಕ್ತಾಯಗೊಂಡಿರುತ್ತದೆ. 


ಪ್ರಕರಣಗಳು ಬಿ ರಿಪೋರ್ಟ್‌ನೊಂದಿಗೆ 
ಮುಕ್ತಾಯಗೊಂಡಿವೆ (ಅವುಗಳ ವಿವರ 
ಒದಗಿಸುವುದು) 


2020- 21ರಲ್ಲಿ ಬೆಂಗಳೂರು ನಗರದಲ್ಲಿ ಒಟ್ಟು 07 ಸಂಖ್ಯೆ 


ಎನ್‌ಡಿಪಿಎಸ್‌ ಪ್ರಕರಣಗಳು ಬಿ-ರಿಪೋರ್ಟ್‌ನೊಂದಿಗೆ 
ಮುಕ್ತಾಯಗೊಂಡಿರುತ್ತದೆ. 


ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 


\ 
| 
Hi 


: | 4 ಸ 
ಒಳ 31 ಪಿಎನ್‌ಡಿ 2021 (ಆರಗ ಜ್ಞಾನೇಂದ್ರ & 
ಗೃಹ ಸಚಿವರು 


ಇ 


ಕಳದ ವರ್ಷ ಇಷ್ಟ ಕ್‌ 


ಪ್ರಕರಣಗಳನ್ನು ದಾಖಲಿಸಲಾಗಿದೆ 
ಹಾಗೂ ಎಷ್ಟು ಮಂದಿಯನ್ನು ದಸ್ಪಗಿರಿ 
ಮಾಡಲಾಗಿದೆ; (ವಿವರ ಒದಗಿಸುವುದು) 


ಕಾರ್ಯಕ್ರಮಗಳನ್ನು ಹಮ್ಮಿಕೂಳ್ಳಲಾಗುತ್ತಿದ. 

ಡ್ರಗ್‌ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವ ವಿದೇಶಿಯರನ್ನು ದಸ್ತಗಿರಿ 
ಮಾಡಿ ಅವರುಗಳ ಪಾಸ್‌ಪೋರ್ಟ್‌ಗಳನ್ನು ಮುಟ್ಟುಗೋಲು 
ಹಾಕಿಕೊಂಡು ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ವಿದೇಶಿಯರು ವಾಸದ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ಹೊಲೀಸ್‌ 
ಠಾಣೆಗಳಿಗೆ ಒದಗಿಸುವಂತೆ ಸುತ್ತೋಲೆಯ ಮೂಲಕ ನಿರ್ದೇಶನ 
ನೀಡಲಾಗಿದೆ. 


ಒಂದು ಬಾರಿಗಿಂತ ಹೆಚ್ಚು ಬಾರಿ ಎನ್‌.ಡಿ.ಪಿ.ಎಸ್‌. ಪ್ರಕರಣಗಳಲ್ಲಿ 


ಬಾಗಿಯಾದ ಆರೋಪಿತರಿಗೆ PIT-NDPS ಹಾಗೂ ಗೂಂಡಾಕಾಯ್ದೆ 
ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲು ಕ್ರಮ ಕೈಗೊಳ್ಳಲಾಗಿದೆ. 

ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನಿರೀಕ್ಷಿತ ತಪಾಸಣೆ 
ಮಾಡಲಾಗುತ್ತಿದೆ. 

ಡಾಬಾಗಳು ಹಾಗೂ ಹೆದ್ದಾರಿ ಹೋಟೇಲ್‌ಗಳಲ್ಲಿ ಅನಿರೀಕ್ಷಿತ ತಪಾಸಣೆ 
ಕೈಕೊಳ್ಳಲಾಗುತ್ತಿದೆ. 

ಗಾಂಜಾ ಬೆಳೆಯುವವರ ಬಗ್ಗೆ ಬಾತ್ಮಿದಾರರಿಂದ ಸೂಕ್ಷ್ಮ ರೀತಿಯಿಂದ 
ಮಾಹಿತಿ ಸಂಗಹಿಸಿ ದಾಳಿ ಕೈಕೊಂಡು ಆರೋಪಿತರ ವಿರುದ್ದ 
ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. 


ಔಷಧ ನಿಯಂತ್ರಣ ಇಲಾಖೆಯೊಂದಿಗೆ ಸಂರ್ಪಕಿಸಿ ಅನಧಿಕೃತವಾದ 
ಮಾಧಕ ದ್ರವ್ಯಗಳ [ಔಷಧಿಗಳ] ಬಗ್ಗೆ ಮಾಹಿತಿಯನ್ನು 
ಸಂಗ್ರಹಿಸಿಕೊಂಡು ಅಂತಹ ಅನಧಿಕೃತ ಔಷಧಿಗಳ ಸಂಗ್ರಹ, ಮಾರಾಟ, 
ಉತ್ಪಾದನೆ ಬಗ್ಗೆ ಮಾಹಿತಿ ಪಡೆದು ಕಾನೂನು ಕ್ರಮ ಜರುಗಿಸಲು 
ಕ್ರಮ ಕೈಕೊಳ್ಳಲಾಗುತ್ತಿರುತ್ತದೆ. 

ಸೋಶಿಯಲ್‌ ಮಿಡಿಯಾ ಮುಖಾಂತರವಾಗಿ ಎಸ್‌ಎಂಎಸ್‌/ವ್ಯಾಟ್ಸ್ಯಾಪ್‌ 
ಹಾಗೂ ಇನ್ನಿತರೇ ರೂಪದಲ್ಲಿ ಯುವಜನತೆಗೆ ತಲುಪುವ ಹಾಗೆ ಮಾದಕ 
ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವ ದುಷ್ನರಿಣಾಮಗಳ 
ಬಗ್ಗೆ ತಿಳಿ ಹೇಳಲಾಗುತ್ತಿದೆ. 


ನಗರಗಳಲ್ಲಿ ನಡೆಯುವ ಪಾರ್ಟಿ, ಇವೆಂಟ್‌ಗಳಲ್ಲಿ ಭಾಗವಹಿಸುವವರ 
ಮತ್ತು ಆಯೋಜಕರ ಮೇಲೆ ನಿಗಾ ಇಟ್ಟು ಇಂತಹ ಕಾರ್ಯಕ್ರಮಗಳಲ್ಲಿ 
ಗಾಂಜಾ ಮತ್ತು ಇನ್ನಿತರ ಮಾದಕ ವಸ್ತುಗಳ ಬಳಕೆಯಾಗದಂತೆ ಕಟ್ಟು 
ನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಕಳದ ಮೂರು ವರ್ಷದಲ್ಲಿ ದಾಖಲಾದ ಡಗ್ಸ್‌ ಪ್ರಕರಣಗಳು ಹಾಗೂ 
ಬಂಧನದ ಅಂಕಿ ಅಂಶಗಳು ಈ ಕೆಳಕಂಡಂತಿರುತ್ತದೆ. 


ele ದಾಖಲಾದ ಬಂದಿಸಿರುವ 
ಪ್ರಕರಣ ಸಂಖ್ಯೆ 
018 1030 1587 
1661 2468 
020 4062 5487 


2021 4965 6401 
Total | iis | 15982 


Ny 


N | 


ಅನುಬಂಧ 


ಕ್ರ.ಸಂ. ಪೊಲೀಸ್‌ ಠಾಣಿ ಮೊಸಂ. ಮತ್ತು ಕಲಂ ಬ ರಿಹೋರ್ಟ ನೊಂದಿಗೆ 
ಮುಕ್ತಾಯಗೊಂಡ ಪ್ರಕರಣಗಳ 


(ಬೆಂಗಳೂರು ನಗರ) 


ನಗರ(ಬೆಂಗಳೂರು 
ನಗರ) 


120/2021 27(B) NDPS Act 


ಸಂಖ್ಯೆ | 
I 1 ವೈಟ್‌ಫೀಲ್ಡ್‌ 1.97/2020 ಕಲಂ. 27(8) NDPS 02 
(ಬೆಂಗಳೊರು ನಗರ) | 1೬ 
2.291/2020 27(B) NDPS Act 
2 1 ಹೆಚ್‌ಎಎಲ್‌ | 1188/2020 #00 27(B) NDPS | 03 
(ಬೆಂಗಳೂರು ನಗರ) | hk 
2.189/202027(B) NDPS Act 
3. 190/2020 27(B) NDPS Act 
wa ಬ್ಯಾಡರಹಳ್ಳಿ 98/2020 27(B) NDPSAct | 01 


Re 
& ಅಂಕೋಲ (ಕಾರವಾರ) | 54/2020 8(¢), 21(c) NDPS Act 


01 


